ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಬೀದರ್‌ ಜಿಲ್ಲೆಯ 5 ತಾಲ್ಲೂಕು ಪಂಚಾಯತಿಯ ಅನಿರ್ಬಂಧಿತ ಅನುದಾನ ಬಿಡುಗಡೆಯ ಕುರಿತು 
ಶ್ರೀವಿಜಯ ಸಿಂಗ್‌ (ಸ್ಮಳೀಯ ಸಂಸ್ಥೆಗಳ ಕ್ಲೇತು :- 


482(562) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ :- 


(ಅ) ಕೋವಿಡ್‌-19ರ ಹಿನ್ನೆಲೆಯಲ್ಲಿ 2019-20ನೇ ಸಾಲಿನ ತಾಲ್ಲೂಕು ಪಂಚಾಯತಿಯ ಅನಿರ್ಬಂಧಿತ 
ಅನುದಾನವನ್ನು ಬಿಡುಗಡೆಗೊಳಿಸಲು ಸಾಧ್ಯವಾಗದೆಂದು ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯತಿಗಳ ಸಿ.ಇ.ಒ. 
ರವರಿಗೆ ಪತ್ರ ಬರೆದು ತಿಳಿಸಿರುವುದು ನಿಜವೇ; 


(ಆ) ಹಾಗಿದ್ದಲ್ಲಿ, ಸದರಿ ಪತ್ರದ ರೀತ್ಯಾ 2020-21ನೇ ಸಾಲಿನ ತಾಲ್ಲೂಕು ಪಂಚಾಯತಿಯ ಅನಿರ್ಬಂಧಿತ 
ಅನುದಾನದ ಲೆಕ್ಕ ಶೀರ್ಷಿಕೆ 2515-00-197-1-07-300ರಡಿ ಹಂಚಿಕೆ ಮಾಡಿರುವ ರೂ.150.00 ಲಕ್ಷ ಅನುದಾನಕ್ಕೆ 
ತಯಾರಿಸುವ ಕ್ರಿಯಾ ಯೋಜನೆಯಲ್ಲಿ 2019-20ನೇ ಸಾಲಿನಲ್ಲಿ ಕಾಮಗಾರಿಗಳನ್ನು ನಿರ್ವಹಿಸಿದ ಗುತ್ತಿಗೆದಾರರ 
ಬಾಕಿ ಪಾವತಿಸಿ ಹೊಸ ಕಾಮಗಾರಿ ಕೈಗೊಳ್ಳುವಂತೆ ಸೂಚಿಸಿರುವುದಕ್ಕೆ ಕಾರಣಗಳೇನು ; (ವಿವರ ನೀಡುವುದು) 


(ಇ) ಅನುದಾನ ಕಡಿತದ ಕ್ರಮಗಳಿಂದ 2020-21ನೇ ಸಾಲಿನ ಹೊಸ ಕಾಮಗಾರಿ ಕೈಗೆತಿಕೊಳ್ಳಲು ಅನುದಾನದ 
ಕೊರತೆಯಾಗಿದ್ದು, ಇದನ್ನು ನೀಗಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು? 


